ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 1220 
ಮಾನ್ಯ ಸದಸ್ಯರ ಹೆಸರು : ಶ್ರೀ ಕೆಸಿ. ಕೊಂಡಯ್ಯ (ಸ್ಥಳೀಯ 
ಸಂಸ್ಥೆಗಳ ಕ್ಷೇತ್ರ 
ಉತ್ತರಿಸುವ ದಿನಾಂಕ : 21/12/2018 
ಉತ್ತರಿಸುವ ಸಚಿವರು ; ಲೋಕೋಪಯೋಗಿ ಸಚಿವರು. 
5 ಪಿ ರ 
ಸಂ. Ka ಉತ್ತ 
ಅ) ''ಬಳ್ಳಾರಿಯೆಲ್ಲಿ ಹೊಸದಾಗಿ" ನ್ಯಾಯೌಲಯೆ'| ಹೌದು ET 


ಸಂಕೀರ್ಣವನ್ನು ನಿರ್ಮಿಸಲು ಲೋಕೋಪಯೋಗಿ ' 
ಇಲಾಖೆಯವರು ರೂ.85 ಕೋಟಿಗಳ ವೆಚ್ಚದ ಪ್ರಸ್ತುತ ಕಟ್ಟಡದ ಕಾಮಗಾರಿಯ ಮೂರು 
ಅಂದಾಜು ಪಟ್ಟಿಯನ್ನು ತಯಾರಿಸಿರುವುದು | ಮಹಡಿಯ ಮೇಲ್ಸಾವಣಿಯ ಕಾಂಕ್ರೀಟ್‌ ಸ್ತಾಬ್‌ 
ನಿಜವೇ; ಇದರ ಕಾಮಗಾರಿ ಕೆಲಸ ಯಾವ ಪೂರ್ಣಗೊಂಡಿರುತ್ತದೆ. ನೆಲಮಹಡಿ, ಒಂದನೇ 
ಹಂತದಲ್ಲಿದೆ; ಹಾಗೂ ಎರಡನೇ ಮಹಡಿಯ ಗೋಡೆಗಳನ್ನು 
ನಿರ್ಮಿಸುವ ಕಾಮಗಾರಿ ಪ್ರಗತಿಯಲ್ಲಿರುತ್ತದೆ. 


ಆ) ರಾಜ್ಯದ ಯಾವ್‌ ಯಾವ ಸ್ಥಳಗಳಲ್ಲಿ ' ಹೊಸದಾಗಿ ಮಾಹಿತಿಯನ್ನು ಅನುಬಂಧದಲ್ಲಿ ನೀಡಬಾಗಿದೆ: 
ನ್ಯಾಯಾಲಯ ಸಂಕೀರ್ಣವನ್ನು ನಿರ್ಮಿಸಲು 


ಸರ್ಕಾರ ಅಂದಾಜು ಪಟ್ಟಿಯನ್ನು 
ತಯಾರಿಸಿರುತ್ತಬೆ; ಕಾಮಗಾರಿ ಯಾವ 
ಹಂತದಲ್ಲಿದೆ; 


i) [ಈ ನ್ಯಾಯಾಲಯ ಸಂಕೀರ್ಣವನ್ನು ನಿರ್ಮಿಸುವ ಬಳ್ಳಾರಿಯೆಲ್ಲೆ ಹೊಸದಾಗಿ ನಿರ್ಮಿಸಲಾಗುತ್ತಿರುವ 
ಕಾರ್ಯವನ್ನು ಯಾವ ಸಂಸ್ಥೆಗೆ ವಹಿಸಲಾಗಿದೆ? | ನ್ಯಾಯಾಲಯ ಸಂಕೀರ್ಣ ಕಾಮಗಾರಿಯನ್ನು 
ಲೋಕೋಪಯೋಗಿ ಇಲಾಖೆಯು ಟೆಂಡರ್‌ 
ಮುಖೇನ ಮೆ:ಕೆ.ಎಂ.ವಿ.ಪಾಜೆಕ್ಸ್‌ ಹೈದರಾಬಾದ್‌ ! 
ಇವರಿಗೆ ವಹಿಸಿರುತ್ತದೆ. - 


NO) Nd) 


(ಹೆಚ್‌.ಡಿ. ರೇವಣ್ಣ) 
ಲೋಕೋಪಯೋಗಿ ಸಚಿವರು 


ಸಂಖ್ಯೆ: ಲೋ 32 ಬಿಎಲ್‌ಕ್ಕೂ 2018 


ಅನುಬಂಧ-। 


ಕಾಮಗಾರಿಯ ವಿವರ ವಲಯವಾರು 


ಷರಾ 


ಮುಖ್ಯ ಇಂಜಿನಿಯರ್‌, ಸಂಪರ್ಕ ಮತ್ತು ಕಟ್ಟಡಗಳು (ದಕ್ಷಿಣ), ಬೆಂಗಳೂರು 


1 T7ಕನಕಹರ ಆರ್ಥಿಕ ಬಡ್‌ ಹರಶೀಲನೆಯಲಡೆ: 
2. | ಚಿಕ್ಕಬಳ್ಳಾಪುರ ಕಾಮಗಾರಿ ಪ್ರಗತಿಯಲ್ಲಿದೆ 
3. [ಪುತ್ತೂರು ಸಚಿವ ಸಂಪುಟ `'ಅನುಷೋದನೆ` ಸೆಡೆದು, ಆಡಳಿತಾತ್ಮಕ 
ಅನುಮೋದನೆ ನೀಡಲಾಗಿದೆ. ಟೆಂಡರ್‌ ಪ್ರಕ್ರಿಯೆ ಚಾಲ್ತಿಯಲ್ಲಿದೆ 
4 ಶವಾಜಿನಗರ ಟಿಎ'೩ ಇಆರ್‌ಸ ಸಮಿತಿಯು ಸೂಚಿಸಿರುವ ಅಂಶಗಳಿಗೆ! 
ಅನುಪಾಲನಾ ವರದಿ ಸಲ್ಲಿಸಬೇಕಾಗಿದೆ. 
5. ನೆಲಮಂಗಲ ಉಪೆಯೋಗಿ ಇಲಾಖೆಗೆ ಕಟ್ಟಡ ಅಗತ್ಯತೆ" ತಿಳಿಸಲು ಪತ್ರ 
ಬರೆಯಲಾಗಿದೆ. 
ರಾಮನಗರ ಕಾಮಗಾರಿ ಪ್ರಗತಿಯಲ್ಲಿದೆ 
ಚನ್ನಪಟ್ಟಣ: | ಕಾಮಗಾರಿ ಪ್ರಗತಿಯಲ್ಲಿದೆ § | 
ಮುಳುಬಾಗಿಲು ವಲಯ `'ಮಟ್ಟಡದ'' ಅಂದಾಜು ಪರಿಶೀಲನಾ ಸತಯ 
ಅನುಮೋದನೆ ಪಡೆಯಬೇಕಾಗಿದೆ. 
9. ಕೆಜಿಎಫ್‌ ಅಂದಾಜು ಪಟ್ಟಿ ಪರಿಷ್ಕರಣೆಯ ಹಂತೆದಲ್ಲಿದೆ. 
10. | ಮಾಲೂರು ಗುಣ ನಿಯಂತ್ರಣರವರಿಂದ ದೃಢೀಕರಣ ಪತ್ರ 
ಪಡೆಯಬೇಕಾಗಿದೆ. 
1. | ಚಿಕ್ಕನಾಯಕನಹಳ್ಳಿ ಆಡಳಿತಾತ್ಮಕ ಅನುಮೋದನೆ ಪರಿಶೀಲನೆಯಲ್ಲಿದೆ. 


ಕುಣಿಗೆಲ್‌ನಲ್ಲಿ ನ್ಯಾಯಾಲಯ ಹಾಲ್‌ಗಳ 
ನಿರ್ಮಾಣ ಕಾಮಗಾರಿ 


ಎಲ್‌.ಡಿಆರ್‌:01.12.2018 


ತುಮಕೂರುನಲ್ಲಿ ಬಾರ್‌ ಅಸೋಸಿಯೇಷನ್‌ 
ಕಟ್ಟಡ ನಿರ್ಮಾಣ ಕಾಮಗಾರಿ 


ಕಾಮಗಾರಿ ಪ್ರಗತಯಕ್ಲವೆ 


4. ಕೊರಟಗೆರೆ 


ಅಂದಾಜು ಸೆಟ್ಟಿಗೆ ತಾಂತ್ರಿಕ ಮಂಜುರಾತಿ ನೀಡಬೇಕಾಗಿದೆ. 


ಶಿರಾ 


()ಹೆಚ್ಚುವರಿ' ಕೋರ್ಟ ಹಾಲ್‌ಗಳ ನಿರ್ಮಾಣ 
ಕಾಮಗಾರಿ. 


ಕಾಮಗಾರಿ ಪ್ರಾರಂಭಿಸಬೇಕಾಗಿದೆ 


(1)ಬಾರ್‌ ಅಸೋಸಿಯೇಷನ್‌ ಕಟ್ಟಡ ಅರ್ಥಿಕ ಬಡ್‌ ವಿಭಾಗ ಹಂತದಲ್ಲಿದೆ 
ನಿರ್ಮಾಣ ಕಾಮಗಾರಿ 
16. 1 ಪಾವಗಡ ಅಂದಾಜು ಪಟ್ಟಿಯನ್ನು ಆಡಳಿತಾತ್ಮಕ ಅನುಮೋದಸೆ ಕೋರಿ 
ರಿಜಿಸ್ಟಾರ್‌ ಜನರಲ್‌ ಇವರಿಗೆ ಸಲ್ಲಿಸಿದೆ. 
17. ಮದುಗಿರಿ ಅಂದಾಜು ಪಟ್ಟಿಯನ್ನು ಆಡಳಿತಾತ್ಮಕ ಅನುಮೋದನೆ ಕೋಕ 
ರಿಜೆಸ್ಟಾರ್‌ ಜನರಲ್‌ ಇವರಿಗೆ ಸಲ್ಲಿಸಿದೆ. 
18-1 2ರಹಾಷಡ್ಟಣ ದಾದ `ಸಟ್ಟಹನ್ನು ವಲಯ ಮನ್ನ `ಇತರ್‌ಹ 
ಅನುಮೋದನೆಗೆ ಸಲ್ಲಿಸಬೇಕಾಗಿದೆ. ' 
19. ಮಂಡ್ಯ ಆಡಳಿತಾತ್ಮಕ ಅನುಮೋದನೆ ನೀಡುವ "ಪ್ರಸ್ತಾವನೆ 
ಪರಿಶೀಲನೆಯಲ್ಲಿದೆ. 


20. 


ಕೆ.ಆರ್‌'ಪೇಟೆಯಲ್ಲಿ ಹೊಸ ನ್ಯಾಯಾಲಯ 
ಕಟ್ಟಡ ನಿರ್ಮಾಣ ಕಾಮಗಾರಿ 


ಎಲ್‌.ಓ.ಎ ನೀಡಲಾಗಿದೆ 


ಚಿಕ್ಕಮಗಳೂರು 


ಎಲ್‌ ಔರ್‌ ITT 


~ 


22. [ತರೀಕೆರೆ ಆರ್ಥಿಕ ಬಿಡ್‌ ಪ್ರಕ್ರಿಯೇ ಚಾಲ್ತಿಯಲ್ಲಿದೆ. 

23. | ಚಿಳ್ಕಂಗಡ | ತಂಡರ್‌ ಪ್ರಾಯೇಯಕ್ಲಡ 

24. [ಪುತ್ತೂರು ವಲಯ ಮಟ್ಟದ ಇಆರ್‌ ಸ ಸನುತಯ ಪರಿಶೀಲನೆಯಲ್ಲಿದೆ: 

25. | ಕುಂದಾಹುರ ಟಿಎ&ಇಆರ್‌'ಸ ಸಮಿತ ಸೂಚನೆಯ ಇದಾವ ಪಟ್ಟಿ 
ಪರಿಶೀಲನೆಯಲ್ಲಿದೆ. 

26. | ಉಡುಪ ಜಿಲ್ಲಾ ನ್ಯಾಹಾಧತಕರದ ಅಂದಾಜು ಹಟ್ಟಿಗೆ" ಆಡಳಿತಾತ್ಮಕ 
ಅನುಮೋದನೆ ನಿರೀಕ್ಷಣೆಯಲ್ಲಿದೆ. 

27. 1 ಮಡಕ ಆಡಳಿತಾತ್ಮಕ ತನಾಮೋವನನಾಗ ಪ್ರಸ್ತಾವನೆ 
ಪರಿಶೀಲನೆಯಲ್ಲಿದೆ. 


ಮುಖ್ಯ ಇಂಜಿನಿಯರ್‌, 


ಸಂಪರ್ಕ ಮತ್ತು ಕ್ನಡಗಳಾ (ಉತ್ತರ), ಧಾರವಾಡ 


ದಾವಣಗೆರೆ 


ಅಂದಾಜು ಷೆಟ್ಟಯೆನ್ನು' ತಯಾರನ ರಚಸ ಬನರರ್‌ಕವಕ 
ಆಡಳಿತಾತ್ಮಕ ಅನುಮೋದನೆಗಾಗಿ ಸಲ್ಲಿಸ ಲೌಗಿದೆ. 


29. |ಚಿನ್ನಗಿರಿ ಪಟ್ಟಣ ಅಂದಾಜು "ತಾಗ ತಾಂತ್ರಿಕ ಮನಮಾರಾತ ಫೋರಲಾಗಿದೆ: 

30. | ಹರಪನಹಳ § ಅಂದಾಜು ` ಪಟ್ಟಿ ಸಿದ್ದಪಡಿಸಿ ಆಡಳಿತಾತ್ಮಕ ಅನುಮೋದನೆ 
ಪಡೆಯಲು ಪ್ರಸ್ತಾವನೆ ಸ ಸಲ್ಲಿಸಲಾಗುತ್ತಿದೆ. 

31 [ಚತ್ತದುರ್ಣ ನಿಷಾತನವು ಹಸ್ತಾರತಕಸುವ ಕಾರ್ಯವು `ಪ್ರಗತಯಕ್ಲಡ 

32 [ಚಿಕ್ಕೋಡಿ ಆಡಳಿತಾತ್ಮಕ ಅನುಮೋದನೆಗಾಗಿ ಪ್ರಸ್ತಾವನೆ 
ಪರಿಶೀಲನೆಯಲ್ಲಿದೆ. 

ಮುಖ್ಯ ಇಂಜಿನಿಯರ್‌, ಸಂಪರ್ಕ ಮತ್ತು ಕಟ್ಟಡಗಳು (ಈಶಾನ್ಯ), ಕಲಬುರಗಿ 

337” ]4ಲಬರಗ ಪಾಡರ್‌ Ee ಷಾಕ್ರಹ್ನಿತ್ತಡ | 

34 | ಬೀದರ್‌ ಜಿಲ್ಲೆ ಭಾಲ್ವಿ ಸಚಿವ ಸಾಹಡ ಅನಾಷೋಾದನ ಫಡದ ಆಡಳಿತಾತ್ಮಕ 
ಅನುಮೋದನೆ ನೀಡಲಾಗಿದೆ. ಟೆಂಡರ್‌ ಪ್ರಕ್ರಿಯೆ ಚಾಲ್ತೆಯಲ್ಲಿದೆ 

35 |ಬೀದರ್‌' ಬಸವಕರಾಣ ಜಮೀನನ್ನು ಹಸ್ತಾಂತರಿಸಿರುವುದಿಲ್ಲ. § 

36 | ಬೀದರ್‌ ಔರಾದ್‌” ಜಮೀನನ್ನು ಹಸ್ತಾಂತರಿಸಿರುವುದೆಲ್ಲ. 

37 ಬಳ್ಳಾರಿ ರಿಜಿಸ್ಟಾರ್‌, ಕರ್ನಾಟಕ ಉಚಿ ನ್ಯಾಯಾಲಯ, ಬೆಂಗಳೊರು 
ಇವರಿಣೆ ಆಡಳಿತಾತ್ಮಕ ಅನುಹೋದನೆ ಕೋರಿ ಪ್ರಸ್ತಾವನೆ 
ಸಲ್ಲಿಸಿದೆ. 

38 ಹಡಗ ಆಡಳಿತಾತ್ಮಕ ನನಮಾಪನಾಗ 


ಗಾನ 
ಪರಿಶೀಲನೆಯಲ್ಲಿದೆ. 


ರಾಯಚೂರು, ದೇವದುರ್ಗ ತಾಲ್ಲಾಕು 


ಟಿಎ « ಇಆರ್‌ಸಿ ಸಮಿತಿಯ ಸೂಚಾರವ ಅಂಶಗಳನ್ನು 
ಪರಿಶೀಲಿಸಲಾಗುತ್ತಿದೆ. 


ರಾಯಚೊರು ಜಿಲ್ಲೆಯ `ಪಂಗಸಗೂರು 


ಟಿಎ ಇತ್‌ ಸಮಿತಿಯ ಸಹಮತ ಫೊೋಕವಾಗಷ 


ರಾಯಚೂರು 


ಮಾದರಿ ನಕ್ಷ ತಯಾರಹುಕ್ತಡ. 


ರಾಯಚೂರು ಜೆಲ್ಲೆಯ ಮಾನ್ವಿ ತಾಲ್ಲೂಕು 


ಕಾಮಗಾರಿ ಪ್ರಗತಿಯಲ್ಲಿದೆ (Excavation ) 


ಕೊಪ್ಪಳ ಜೆಲ್ಲೆಯ ಕುಷ್ಟ ಷೃಗಿ ತಾಲ್ಲೂಕು 


ಮುಖ್ಯ ವಾಸ್ತು ಶಿಲ್ಲಿಯವರಿಂದ ನಕ್ಷೆ ನಿರೀಕ್ಷೆಣೆಯಲ್ಲಿದೆ. 


ಕೊಪ್ಪಳ ಜಕ್ಷಡಾ ಸಾವ ತಾಲ್ಲೂಕು 


ನಾಷ್‌ಗರ ಪ್ರಗಾಹಲ್ಲಡ 


